ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ": 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಸಬೇಕಾದ ಸಚಿವರು 


1347 
: ಶ್ರೀ ಕೆ.ಟಿ.ಶ್ರೀಕಂಠೇಗೌಡ ಹ ಕ್ಷೇತ್ರ 
: 23-09-2021 
: ಮಾನ್ಯ ಮುಖ್ಯ ಮಂತ್ರಿಗಳು 


ಸಸಂ 


[~~ 


ರಾಜ್ಯ ಸರ್ಕಾರಿ ನೌಕರರು ಮತ್ತು[ 
ಕೇಂದ್ರ ಸರ್ಕಾರಿ ನೌಕರರ ನಡುವೆ 
ವೇತನ ತಾರತಮ್ಯ ಇರುವುವು 
ಸರ್ಕಾರದ ಗಮನದಲ್ಲಿ ಇದೆಯೇ? 


ಹೌದು 


ಆ) 


ಇದ್ದಲ್ಲಿ, ಎಷ್ಟು ಪ್ರಮಾಣದ ವೇತನ 
ತಾರತಮ್ಯ ಇದೆ; (ವೃಂದವಾರು ವಿವರ 
ನೀಡುವುದು) 


ರಾಜ್ನ ಸರ್ಕಾರವು ಸಾಂಪ್ರದಾಯಿಕವಾಗಿ ಕೇಂದ್ರ ವೇತನ ಗಾ 


ಪ 


ಶಿಫಾರಸ್ಸು ಹಾಗೂ ಕೇಂದ್ರ ವೇತನ ಪರಿಷ್ಕರಣೆಯ. ಅವಧಿಯನ್ನು 


"| ಅನುಸರಿಸದೇ ತನ್ನದೇ ಆದ ವೇತನ ಆಯೋಗಗಳ /ವೇತನ ಸಮಿತಿಗಳ 


ಶಿಫಾರಸ್ಸಿನ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು 
ಕಾಲದಿಂದ ಕಾಲಕ್ಕೆ ಪರಿಷ್ಠರಿಸಿಕೊಂಡು ಬಂದಿರುತ್ತದೆ. ಕೇಂದ್ರ ಸರ್ಕಾರವು 10 
ವರ್ಷಗಳ ಅಂತ್ಸರದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಪರಿಷ್ಠರಣೆಯನ್ನು 
ಮಾಡುತ್ತಿದ್ದು, ರಾಜ್ಯ ಸರ್ಕಾರವು ತನ್ನ ನೌಕರರ ವೇತನ ಭತ್ಯೆಗಳನ್ನು ಪ್ರತಿ 
5 ರಿಂದ 6 ವರ್ಷಗಳ ಅವಧಿಯಲ್ಲಿ ಪರಿಷ್ಠರಿಸಿಕೊಂಡು ಬರುತ್ತಿದೆ. 
ಆದುದರಿಂದ ಕೇಂದ್ರ ಸರ್ಕಾರದ ನಿಯಮಗಳು ಮತ್ತು ಕೇಂದ್ರ ವೇತನ 
ಆಯೋಗದ ಶಿಫಾರಸ್ಸುಗಳು ರಾಜ್ಯ ಸರ್ಕಾರದ ನೌಕರರಿಗೆ ಅನ್ವಯಿಸುವುದಿಲ್ಲ. 
ಆದುದರಿಂದ ಕೇಂದ್ರ ಸರ್ಕಾರದ ಹುದ್ದೆ ಮತ್ತು ಅವುಗಳಿಗೆ ನಿಗದಿಪಡಿಸಲಾದ 


"| ವೇತನ ಶ್ರೇಣಿಗಳನ್ನು ರಾಜ್ಯಸರ್ಕಾರದ ಹುದ್ದೆಗಳಿಗೆ ಅನ್ವಯಿಸಿ ಹೋಲಿಸಲು 


ಬರುವುದಿಲ್ಲ. 


ಇ) 


ಸರ್ಕಾರಿ ನೌಕರರಿಗೆ ಕೇಂದ್ರ 
ಸರ್ಕಾರಿ ಮೌಕರರಂತೆ ವೇತನ 
ಭತ್ಯೆಗಳನ್ನು ನೀಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; ಠಿಳಿಸುವುದು; 


ರಾಜ್ಯ 


ಈ) 


| ಮೇತನ ತಾರತಮ್ಯವನ್ನು ಯಾವಾಗ 


ನಿವಾರಿಸಲಾಗುವುದು.(ತಿಳಿಸುವುದು) 


ಮೇಲಿನ ಉತ್ಪರದಿಂಬಾಗಿ ಉದ್ಭವಿಸುವುದಿಲ್ಲ 


ಸಂಖ್ಯೆ: ಆಇ 27 ಎಸ್‌ಆರ್‌.ಪಿ 2021 


(ಬಸವರಾಜ ಬೊಮ್ಮಾಂಜ್‌' 
ಮುಖ್ಯಮಂತ್ರಿ .- 


